ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯ 

ಮಾನ್ಯ ವಿಧಾನ ಪರಿಷತ್ತಿನ ಸ ಸ್ಕರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವವರು 


il0 

ಶ್ರೀ ಆರ್‌. ಧರ್ಮಸೇನ್‌ (ಸೋಯ ಸಂಸ್ಥೆಗಳ ೬೨ 

21.09.2021 

ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ 'ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ಪನಗಿಶಿನರ ಸಬಲೀಕರಣ ರಾ ಹ 


ಸಚೆವರು. 
ಸ Ee ಪತ್ತ 
ಅ |ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಇಲಾಖಾ ವತಿಯಿಂದ ಹಲವಾರು 
ಸರ್ಕಾರ ಯಾವ" A ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, 2 ಯೋಜನೆಗಳ “ವಿವರವನ್ನು ಅನುಬಂಧ- 
ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. 01ರಲ್ಲಿ ಲಗತಿಸಿದ. 
ಆ | ಅಸಹಾಯಕ ಹಿರಿಯ" ನಾಗರಕರಗ್‌ಗ| ೬ ರ್ಯ ವೃದ್ಧರಿಗಾಗಿ ರಾಜ್ಯ ಸರ್ಕಾರದಿಂದ 30 ಜಿಲ್ಲೆಗಳಲ್ಲಿ 26 ಹಾಗೂ 
ಎಷ್ಟು ವೃದ್ಧಾಶ್ರಮಗಳನ್ನು ಸರ್ಕಾರ[ ಕಂದಾಯ ಉಪ ವಿಭಾಗಗಳಲ್ಲಿ 09 ವೃದ್ಧಾಶ್ರಮಗಳನ್ನು ನಡೆಸಲಾಗುತ್ತಿದೆ. 
pe oF yy 
Mt ಪ ಹಿತ ಗ ಕೇಂದ್ರ ಸರ್ಕಾರದಿಂದ ಒಟ್ಟು 49 ವೃದ್ಧಾಶ್ರಮಗಳನ್ನು ನಡೆಸಲಾಗುತ್ತಿದೆ. 
) ವಿವರಗಳನ್ನು ಅನುಬಂಧ- 2ರಲ್ಲಿ ಲಗತ್ತಿಸಿದೆ. 
ಇ | ಹಿರಿಯ ನಾಗರಿಕರ ಹನಾನಾಸ್ಯಾನು 


ಮನರಂಜನೆಗಾಗಿ ಸರ್ಕಾರ ಏನಾದರೂ 
ಕಾರ್ಯಕ್ರಮ ಹಾಕಿಕೊಂಡಿದೆಯೇ? 
(ವಿವರ ನೀಡುವುದು) 


೬ ಹಿರಿಯ ನಾಗರಿಕರ ಮನೋವಿಕಾಸಕ್ಕಾಗಿ, ಮನರಂಜನೆಗಾಗಿ ಇಲಾಖಾ 
ವತಿಯಿಂದ ರಾಜ್ಯದ. 30 ಜಿಲ್ಲೆಗಳಿಗೆ pe ಯೋಗಕ್ಷೇಮ ಕೇಂದ್ರಗಳನ್ನು 
ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಿರ್ವಹಿಸ ಲಾಗುತ್ತಿದೆ. ಪ್ರತಿ ಕೇಂದ್ರದಲ್ಲಿ 
ಸುಮಾರು 50-150 ಫಲಾನುಭವಿಗಳಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹಗಲು 
ವೇಳೆಯಲ್ಲಿ ಕುಟುಂಬದಲ್ಲಿ ನೋಡಿಕೊಳ್ಳಲು ಯಾರು ಇಲ್ಲದದಂತಹ ಹಿರಿಯ 
ನಾಗರಿಕರು ತಮ್ಮ ವೇಳೆಯನ್ನು - ಸದುಪಯೋಗಪಡಿಸಿಕೊಳ್ಳಲು ಹಾಗೂ 
ಸಾಮಾಜಿಕವಾಗಿ ತಮ್ಮ ಪಯೋಮಾನದವರೊಂಿದಿಗೆ ಓದು, ಆಟ ಮುಂತಾದ 
ಚಟುವಟಿಕೆಗಳಲ್ಲಿ ನಿರತರಾಗಿ ಸಂತೋಷವಾಗಿ ಕಾಲಕಳೆಯಲು ಸಣ್ಣಪುಟ್ಟ 
ಆರೋಗ್ಯ ಸಮಸ್ಯೆಗಳಗೆ ಪರಿಹಾರ ಪಡೆಯಲು ಈ ಕೇಂದ್ರದ ಸೌಲಭ್ಯವನ್ನು 
ಪಡೆಯಬಹುದಾಗಿದೆ. 


ವೈದ್ಧಾತ್ರಮಗಳಲ್ಲೂ ಹಿರಿಯ ನಾಗರಿಕರ ಮನೋವಿಕಾಸಕ್ಕಾಗಿ 
ಮನೋರಂಜನೆ ಕಾರ್ಯಕ್ರಮಗಳನ್ನು ವಿವಿಧ ಚಟುವಟಿಗಳನ್ನು ನಡೆಸಲಾಗುತ್ತದೆ. 
ಓದಲು ವೃತ್ತ ಪತ್ರಿಕೆ, ವಾರ ಪತ್ರಿಕ ಒದಗಿಸಲಾಗುತ್ತಿದ್ದು, ದೃಶ್ಯ ಮಾಧ್ಯಮಗಳ 
ಸೌಲಭ್ಯಗಳನ್ನು ಸಹ ಒದಗಿಸಲಾಗುತ್ತಿದೆ. 


ಅಕ್ಟೋಬರ್‌ 01 ರಂದು ಪ್ರತಿ ವರ್ಷ ಹಿರಿಯ ವಾಗರಿಕರಿಗಾಗಿ. ಇಲಾಖಾ 
ಪತಿಯಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸಲಾಗುವುದು. 
ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಜ್ಯದಲ್ಲಿನ ಹಿರಿಯ ನಾಗರಿಕರಿಗೆ 
ಕ್ರೀಡೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಇಲಾಖಾ ವತಿಯಿಂದ ಜಿಲ್ಲಾ ಹಾಗೂ ರಾಜ್ಯ 
ಮಟ್ಟಗಳಲ್ಲಿ ಔಯೋಜಿಸಲಾಗುವುದು. 


* ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ವಿಶ್ವ ಹಿರಿಯ 
ನಾಗರಿಕರ ದಿನದಂದು” ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. K 


ಸಹ 


ಸಂಖ್ಯೆ:ಮಮಇ 198 ಪಿಹೆಚ್‌ಪಿ 2021 


[ 


೨ ಭಹಡಿಕ ನಿಸ ನವು 
ಮಕ್ಕಳೆ ಟ್ಟಿ: MSE 
ಒಂಯಾಭಾನಿಕರ ಸರ್‌ ವರು. 


t 


ಅನುಬಂ೦ದ-01 


ಹಿರಿಯ ನಾಗರಿಕರಿಗಾಗಿ ರಾಜ್ಯ ಸರ್ಕಾರದಿಂದ ಜಾರಿಗೊಳಿಸುತ್ತಿರುವ ಯೋಜನೆಗಳು 
ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಜಾರಿಗೊಳಿಸುತ್ತಿರುವ ಯೋಜನೆಗಳು 


1. ಹಗಲು ಯೋಗಕ್ಷೇಮ ಕೇಂದಗಳು: 


ರಾಜ್ಯದ 30 ಜಿಲ್ಲೆಗಳಿಗೆ ಹಗಲು ಯೋಗಕ್ಷೇಮ ಕೇಂದಗಳನ್ನು ಸ್ಥಾಪಿಸಲು ಸರ್ಕಾರದ ಮಂಜೂರಾತಿ 
ದೊರೆತಿದ್ದು, "ಪ್ರ ಕೇಂದ್ರದಲ್ಲಿ ಸುಮಾರು 50- 150 ಫಲಾನುಭವಿಗಳಿಗೆ ಅವೆಕಾಶ ಕಲ್ಲಿಸಿಕೊಡಲಾಗಿದ್ದು, ಸದರಿ 
ಯೋಜನೆಗೆ ಸರ್ಕಾರದಿಂದ : ವಾರ್ಷಿಕ ರೂ.11.20 ಲಕ್ಷಗಳ ಅನುದಾನವನ್ನು ಮಂಜೂರು ಮಾಡಲಾಗುತ್ತದೆ. 


2. ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳು: 


ಹಿರಿಯ ನಾಗರಿಕರು ಕಿರುಕುಳ, ಹಣಕಾಸಿನ ಶೋಷಣೆ, ಮಾನಸಿಕ ತುಮುಲ ಮತ್ತು ದುರ್ಬಲರಾಗಿ 
ಅನೇಕ ಸಮಸ್ಥೆ ಗಳನ್ನು ಎದುರಿಸುತ್ತಿದ್ದು, ಇಂತಹ ಸಮಸ್ಯೆಗಳ ನಿವಾರಣೆಗಾಗಿ ಹಾಗೂ ತುತುನ ಸಹಾಯಕ್ಕಾಗಿ 
ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳನ್ನು ರಾಜ್ಯದ 30 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲು ಬೆಳಗಾವಿ 
ಮತ್ತು ಕಲಬುರಗಿ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ 28 ಜಿಲ್ಲೆಗಳಲ್ಲಿ ಸಹಾಯವಾಣಿ ಕೇಂದ್ರಗಳನ್ನು 
ಆಯಾ ಜೆಲ್ಲೆಯ ಜಿಲ್ಲಾ ಫೊಲೇಸ್‌ ವರಿಷ್ಠಾಧಿಕಾರಿಗಳ ಕಛೇರಿ ಆವರಣದಲ್ಲಿ, ಸ್ವಯಂ ಸೇವಾ ಸಂಸ್ಥೆಗಳ 
ಸಹಯೋಗದಿಂದ ನಡೆಸಲಾಗುತ್ತಿದೆ. 


3. ಹಿರಿಯ ನಾಗರಿಕರ ವೃದ್ದಾಶ್ರಮ: 


ರಾಜ್ಯದ 30 ಜಿಲ್ಲೆಗಳಲ್ಲಿ ನಿರ್ಗತಿಕ ಹಿರಿಯ ನಾಗರಿಕರಿಗಾಗಿ ವೃದ್ಧಾಶ್ರಮಗಳನ್ನು ಸ್ವಯಂ ಸೇವಾ 
ಸಂಸ್ಥೆಗಳ ಮೂಲಕ ನಡೆಸಲಾಗುತ್ತಿದ್ದು, ಈ ವೃದ್ಧಾಶ್ರಮದಲ್ಲಿ 25 ನಿರ್ಗತಿಕ ಹಿರಿಯ ನಾಗರಿಕರನ್ನು 
ದಾಖಲಿಸಿಕೊಳ್ಳಲು ಅವಕಾಶವಿದ್ದು, ಒಂದು ವೃದ್ಧಾಶ್ರಮದ ನಿರ್ವಹಣೆಗಾಗಿ ವಾರ್ಷಿಕ ರೂ.8.00ಲಕ್ಷಗಳ 
ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತಿದ್ದು, ಇದರಲ್ಲಿ ಸಿಬ್ಬಂದಿ ವೆಚ್ಚ ನಿರ್ವಹಣಾ ವೆಚ್ಚ, ಔಷಧಿ, ಕಟ್ಟಡ 
ಬಾಡಿಗೆ, ವೃತ್ತ ಪತ್ರಿಕೆ ಹಾಗೂ ಇತರೆ ವೆಚ್ಚಗಳಿಗಾಗಿ ಒಟ್ಟು ಯೋಜನಾ 'ಹೆಚ್ಚದ ಶೇ. 90ರಷ್ಟು ಅನುದಾನವನ್ನು 
ಸ್ವಯಂ ಸೇವಾ ಸಂಸ್ಥೆಗಳಿಗೆ ನೀಡಲಾಗುತ್ತಿದ್ದು ಉಳಿದ ಶೇ, 10ರಷ್ಟನ್ನು ಸಂಸ್ಥೆಯು ಭರಿಸ ಸಬೇಕಾಗುತ್ತದೆ. 
ಅನುದಾನವನ್ನು ಜಿಲ್ಲಾ "ಪಂಚಾಯತ್‌ ಮೂಲಕ. ಮಂಜೂರು ಮಾಡಲಾಗುತ್ತಿದೆ. 


ರಾಜ್ಯದ ಪ್ರತಿ ಕಂದಾಯ ಉಪ ವಿಭಾಗದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ 
ದ್ಲಾಶ್ರಮಗಳನ್ನು ಪ್ರಾರಂಭಿಸಲು ಅವಕಾಶವಿದ್ದು, ಪ್ರಸ್ತುತ 9 ಕಂದಾಯ ಉಪ ವಿಭಾಗಕ್ಕೆ ವೃದ್ಧಾಶ್ರಮ 
ನಡೆಸಲು ಆಡಳಿತಾತ್ಮಕ ಮಂಜೂರಾತಿ ನೀಡಲಾಗಿದೆ. 


4. ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿಗಳು: 


60 ವರ್ಷ ಮೇಲ್ಪಟ್ಟ ವಯೋಮಾನದ ಹಿರಿಯ ನಾಗರಿಕರು ಗುರುತಿನ ಚೀಟಿ ಪಡೆಯಲು ಸೇವಾ 
ಸಿಂಧು ಆನ್‌ಲೈನ್‌ ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸಲಾಗಿದ್ದು, ದಿನಾಂಕ:01.10. 2018ರಿಂದ ಹಿರಿಯ 
ವಾಗರಿಕರು ಸೇವಾ ಸಿಂಧು ಆನ್‌ಲೈನ್‌ ಮೂಲಕ ಅರ್ಜಿಯನ್ನು. ಸಲ್ಲಿಸಿ, ಹಿರಿಯ ನಾಗರಿಕರ ಗುರುತಿಪ 
ಚೀಟಿಯನ್ನು ಪಡೆಯಬಹುದಾಗಿದೆ. 


5, ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ವತಿಯಿಂದ ಹಿರಿಯ ನಾಗರಿಕರಿಗೆ ಬಸ್‌ ಪ್ರಯಾಣ 
ದರದಲಿ ರಿಯಾಯಿತಿ ಯೋಜನೆ: _ . 


ರಾಜ್ಯ ಸಾರಿಗೆ ಹಾಗೂ ನಗರ ಸಾರಿಗೆ ಬಸ್‌ಗಳಲ್ಲಿ 60 ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟ 
ವಯೋಮಾನದ ಹಿರಿಯ ನಾಗರಿಕರಿಗೆ ಬಸ್‌ ಪ್ರಯಾಣ ದರದಲ್ಲಿ 'ಶೇ. 25ರಷ್ಟು ರಿಯಾಯಿತಿಯನ್ನು 
ನೀಡಲಾಗುತ್ತಿದೆ. _ ಈ ಯೋಜನೆಯ ಪ್ರಯೋಜನ ಪಡೆಯಲು. ಹಿರಿಯ ನಾಗರಿಕರು ಇಲಾಖೆ ವತಿಯಿಂದ 


"ನೀಡಲಾಗುವ ಗುರುತಿನ ಚೀಟಿ, ಚುನಾವಣಾ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಇವುಗಳಲ್ಲಿ 


" ಯಾವುದಾದರೊಂದನ್ನು ಇಲ್ಲವೆ ಕೆಎಸ್‌ .ಆರ್‌.ಟಿ.ಸಿ.ಯಿಂದ ವಿತರಿಸಲಾದ ಗುರುತಿನ ಚೀಟಿ ಇವುಗಳನ್ನು 


ತೋರಿಸಬೇಕಾಗುತ್ತದೆ. 


6. ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಅಲಾಖೆಯ ಮುಖಾಂತರ ಹಿರಿಯ ನಾಗರಿಕರಿಗೆ ಪಿಂಚಣಿ 
ಯೋಜನೆ: 


ಜಾರಿಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ 60 ರಿಂದ 64 ವರ್ಷದ ವೃದ್ಧರಿಗೆ ಮಾಹೆಯಾನ 


ರೂ.600/- ಹಾಗೂ 65 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ರೂ.1200/- ರಂತೆ ಮಾಸಾಶನವನ್ನು 


ನೀಡಲಾಗುತ್ತದೆ. 


ಬಡತನ ' ರೇಖೆಗಿಂತ ಕೆಳಗಿನ ಹಿರಿಯ ನಾಗರಿಕರಿಗೆ ಪಿಂಚಣಿ ಯೋಜನೆಯನ್ನು ಸಹ. 


ಡೆ 


ಅನುಬಂಧ-2 


ರಾಜ್ಯದಲ್ಲಿರುವ ವೃದ್ಧಾಶ್ರಮಗಳ ಮಾಹಿತಿ 


ಕ್ರಸಂ 7 ಜಲ್ಲೆಯ ಜರು ರಾಜ್ಯ ಕಂದಾಯ`ಉಪ್‌'[ಕಾಂಡ್ರ್‌ಸರರದ ಷರಾ 
- ಸರ್ಕಾರದ ವಿಭಾಗದಲ್ಲಿನ ಅನುದಾನಿತ ಉಪ ವಿಭಾಗಗಳ ವವರ 
ಅನುಬಾನಿತ . | ವೃದ್ಧಾಶ್ರಮಗಳು ವೃದ್ಧಾಶ್ರಮಗಳು 
ವೃದ್ಧಾಶ್ರಮಗಳು 
1 ಬೆಂಗಳೊರು`ನಗರ 2 0) 3 - 
2 | ಬೆಂಗಳೊರುಗ್ತಾ 0 0 l — 
3 ಬೆಳಗಾವಿ 1 [) ] — 
4 ಬಳ್ಳಾರಿ” 1 [) p pe 
5 ಬೀದರ್‌ 1 3 ಬೀದರ್‌ ಉಪ ವಿಬಾಗ 
6 ವಿಜಯಪುರ 1 0 [ 
7 ಬಾಗಲಕೋಟೆ 1 0 ] — 
[3 ಚಿತ್ರದುರ್ಗ [) p ps 
[) ಚಿಕ್ಕಮೆಗಳೊರು 1 0 I py 
10 ಚಾಮರಾಜನಗರ [) 1 _ 
1 Tಧಾರವಾಡ 1 0 1 — 
12 ದಕ್ಷಣ ಕನ್ನಡ [) 0 — 
13 ದಾವಣಗೆರೆ 0 [) 5 — 
14 ಕಲಬುರಗಿ. 1 "5 1 - 
15 ಗದೆಗೆ 1 1 ಗದಗ ಉಪ್‌ 'ವಿಧಾಗ 
16 ಹಾವೇರಿ 1 0 1 ವ K 
17 ಹಾಸನ | p 7 ಹಾಸನ`ಮತ್ತು ಸ್‌ರೇಶಷುರ 
ಉಪ ವಿಭಾಗ 
18 ಕೊಡಗು ] 0 1 — 
19 ಕೋಲಾರ 1 0 1 — 
7 ಕಾಷ್ಠ i [ 2 - 
21 ಮೈಸೊರು 1 2 7 ಮೈಸೂರು ಮೆತ್ತ ಹುಣಸೂರು 
SE ಉಪ ವಿಭಾಗ 
7 ಮಂಡ್ಯ 7 [) p ps 
23 ರಾಯಚೂರು 0 [) 2 | ps 
24 ಶಿವಮೊಗ್ಗ l 2 3 ಶಿವಮೊಗ್ಗ ಮತ್ತು ಸಾಗರ 
‘ ಉಪ ವಿಭಾಗ 
23 ತುಮಕೊರು 1 Il 3 ತುಮಕೂರು" ಉಷ'ವಧಾಗ 
26 ಉತ್ತರಕನ್ನಡ [ 0 2 
27 ಉಡುಪಿ 0 0 [) 
28 ರಾಮನಗರ i [0 0 
29 ಚಿಕ್ಕಬಳ್ಳಾಪುರ 1 0 3 
3ರ ಯಾದಗಿರಿ 1 0) 3 
26 9 49 
ರಾಜ್ಯದಲ್ಲಿನ ಒಟ್ಟು 84 


ವೃಬ್ಛಾಶ್ರಮಗಳು 


